. ಕರ್ನಾಟಿಕ ವಿಧಾನ ಪರಿಷತ್ತು 


ಚಕ್ಕಿ ಗುರುತಲ್ಳದ ವುಕ್ನಿ ಸಖ್ಯ" 


1250 


ಸದಸ್ಯರ ಹೆಸರು 


ಶ್ರೀ ಪ್ರಾಣೇಶ್‌ ಎಂಕೆ (ಸ್ಥಳೀಯ ಸಂಸ್ಥೆಗಳ ಕೇತು 


ಉತ್ತರಿಸಬೇಕಾದ ದಿನಾಂಕ 


26-2-2018 


ಉತ್ತರಿಸುವ: ಸಚೆವರು 


ಮಾಸ್ಯ ಸಮಾಜ ಕಲ್ಯಾಣ ಹಾಗೂ ಹಂದಾೌದ 
ವರ್ಗಗಳ ಕಲ್ಯಾಣ ಸಚಿವರು. 


ಕ್ರಸಂ ಪ್ರಶ್ನೆ ಉತ್ತರ 
ಅ) ರಾಜ್ಯದಲ್ಲಿ ವರ್ಗ 3 "ಎ' ಗುಂಪಿಗೆ ಸೇರಿದ | ಕೇಂದ್ರ ಸರ್ಕರದ ಪತ್ರ ಸಂ: NCBC/S/11/Misc/2014-RW, . 
ಒಕ್ಕಲಿಗ ಜನಾಂಗದವರಿಣೆ ನಗರ ಪ್ರದೇಶದಲ್ಲಿ Dated:12.3.20147 ಪತ್ರದಲ್ಲಿನ ಕರ್ನಾಟಿಕ ರಾಜ್ಯದ ' ಇತರೆ 
ಓ.ಬಿಸಿ ಪ್ರಮಾಣ ಪತ್ರ ನೀಡುತ್ತಿಲ್ಲದಿರುವುದು'| ಹಿಂದುಳಿದ ವರ್ಗಗಳ ಮೀಸಲಾತಿ ಜಾತಿ ಪಟ್ಟಿಯಳ್ಲಿ (Central list of 
ಸರ್ಕಾರದ ಗಮನಕ್ಕೆ ಬಂದಿದೆಯೇ OBCs. for the State of Karnataka) ಒಕ್ಕಲಿಗ್ಯ--ವಕ್ಕಲಿಗ, 
ಸರ್ಪವಕ್ಕಲಿಗ..... (ಗ್ರಾಮಾಂತರ ಪ್ರದೇಶಕ್ಕಿ ಮಾತ್ರ) ಎಂದು 
ನಮೂದಿಸಲಾಗಿದೆ. ಅದರಂತೆ ಜಾತಿ ಪ್ರಮಾಣ ಪತ್ರವನ್ನು ಕೇಂದ್ರ 
ಸರ್ಕಾರದ. ಶೈಕ್ಷಣಿಕ ಮತ್ತು ಉದ್ಯೋಗ ಮೀಸಲಾತಿ ಸೌಲಭ್ಯ 
ಪಡೆಯಲು ಗ್ರಾಮೀಣ ಪ್ರದೇಶದ ಒಕ್ಕಲಿಗ ಜನಾಂಗಕ್ಕೆ ಮಾತ್ರ 
'| ನೀಡಲಾಗುತ್ತಿದೆ. ಹೀಗಾಗಿ ನಗರ ಪ್ರದೇಶದ ಒಕ್ಕಲಿಗ ಜನಾಂಗಕ್ಕೆ ಓ.ಬಿಸಿ 
ಪ್ರಮಾಣ ಪತ್ರವನ್ನು ನೀಡಲಾಗುತ್ತಿಲ್ಲ. 
ಆ) ನಗರದಲ್ಲಿ ವಾಸಿಸುವ ಒಕ್ಕಲಿಗ ಜನಾಂಗವು ನಗರದಲ್ಲಿ ವಾಸಿಸುವ ಒಕ್ಕಲಿಗ ಜನಾಂಗವು ಶಿಕ್ಷಾ ಹಾಗೂ ಉದ್ಯೋಗ 


ಶಿಕ್ಷಣ ಹಾಗೂ ಉದ್ಯೋಗ ಮೀಸಲಾತಿ ಸೌಲಭ್ಯ 


| ಹಾಗೂ ಕೇಂದ್ರ ಓಬಿಸಿ ಪಟ್ಟಿಯಲ್ಲಿ 
ಸೇರ್ಪಡೆಯಾಗಬೇಕಾದರೆ ಇರುವ 
ಮಾನದಂಡವೇನು; 


ಮೀಸಲಾತಿ ಸೌಲಭ್ಯ ಪಡೆಯಲು ಕೇಂದ್ರ ಸರ್ಕಾರದ ಓಬಿಸಿ ಪಟ್ಟಿಯಲ್ಲಿ 
ಸೇರ್ಪಡೆಯಾಗಬೇಕಾದರೆ, ರಾಷ್ಟೀಯ ಹಿಂದುಳಿದ ವರ್ಗಗಳ ಆಯೋಗ, 
ನವದೆಹಲಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗಿರುತ್ತದೆ. ರಾಷ್ಟೀಯ 
ಹಿಂದುಳಿದ ವರ್ಗಗಳ ಆಯೋಗವು ಇಂತಹ ಮನವಿಗಳನ್ನು ಬಹಿರಂಗ 
ವಿಚಾರಣೆಯ ಮೂಲಕ ಪರಿಶೀಲಿಸಿ, ಅರ್ಹ ಜಾತಿಗಳನ್ನು ಮೀಸಲಾತಿ 
ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡುತ್ತದೆ. ಕೇಂದ್ರದ 
ಓಬಿಸಿ ಪಟ್ಟಿಗೆ ಸೇರಿಸುವ. ಕುರಿತಂತೆ ಶಿಫಾರಸ್ಸು ಮಾಡುವ ಅಧಿಕಾರವು 


ರಾಜ್ಯ ಹಿಂದುಳಿದ. ವರ್ಗಗಳ ಆಯೋಗಕ್ಕೆ ಇರುವುದಿಲ್ಲ. ಆದ್ದರಿಂದ ವಗರ | 
¥ ಒಕ್ಕಲಿಗ. ಜನಾಂಗವನ್ನು ಕೇಂದ್ರ ಸರ್ಕಾರದ ಓ.ಬಿ.ಿ ಮೀಸಲಾತಿ ಪಟ್ಟಿಗೆ 


ಸೇರಿಸುವಂತೆ ಒಕ್ಕಲಿಗ ಜನಾಂಗವು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ 


ಆಯೋಗವನ್ನು ಸಂಪರ್ಕಿಸಬೇಕಾಗಿದೆ. 


ಸ 


ನಗರದಲ್ಲಿ ವಾಸಿಸುವ ಒಕ್ಕಲಿಗ ಜನಾಂಗವು 


ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿ 
ಸೌಲಭ್ಯದಿಂದ ವಂಚಿತರಾಗುತ್ತಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೆ' ಬಂದಿದ್ದರೆ, 
ಸರ್ಕಾರ: ತೆಗೆದುಕೊಂಡ ಕ್ರಮವೇನು; 


ಕರ್ನಾಟಿಕ ಸಾರದ ಅದನ ಸಾಷ್ಕ ಎನ್ನಾನ ನವ 
2000 ದಿನಾಂಕ 30032002 ರಲ್ಲಿನ ಜಾತಿ ಮೀಸಲಾತಿ ಪಟ್ಟಿಯಲ್ಲಿ 
ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿನ ಒಕ್ಕಲಿಗ ' ಜನಾಂಗವು ಶಿಕ್ಷಣ, 
ಮತ್ತು ಉದ್ಯೋಗ ಮೀಸಲಾತಿ ಸೌಲಭ್ಯವನ್ನು. ಪಡೆಯಲು ಪ್ರವರ್ಗ-3 
"ಎ' ರಡಿ: ಅವಕಾಶ ಕಲ್ಪಿಸಲಾಗಿದೆ. 


ಈ) 


ನಗರದಲ್ಲಿ ವಾಸಿಸುವ ಒಕ್ಕಲಿಗ 
ಜನಾಂಗದವರನ್ನು ಕೇಂದ್ರದ ಓಬಿಸಿ ಪಟ್ಟಿಗೆ 
ಸೇರಿಸುವಂತೆ ರಾಜ್ಯ ಸರ್ಕಾರ ಹಾಗೂ 
ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಿಫಾರಸ್ಸು 
ಮಾಡುವುದೇ? 


ನಗರದಲ್ಲಿ “ವಾಸಿಸುವ ಒಕ್ಕಲಿಗ ಜನಾಂಗದವರನ್ನು ಕೇಂದ್ರದ ಓಬಿಸಿ 
ಪಟ್ಟಿಗೆ ಸೇರಿಸುವಂತೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ 
ಶಿಫಾರಸು ಮಾಡುವ ಅಧಿಕಾರವು ಕರ್ನಾಟಿಕ ರಾಜ್ಯ ಹಿಂದುಳಿದ 
ವರ್ಗಗಳ ಆಯೋಗಕ್ಕೆ ಇರುವುದಿಲ್ಲ. ಆದ್ದರಿಂದ, ನಗರದಲ್ಲಿ ವಾಸಿಸುವ 
ಒಕ್ಕಲಿಗ ಜನಾಂಗವನ್ನು ಕೇಂದ್ರ ಸರ್ಕಾರದ ಓ.ಬಿ.ಿ ಮೀಸಲಾತಿ ಪಟ್ಟಿಗೆ 
ಸೇರಿಸುವಂತೆ ಒಕ್ಕಲಿಗ ಜನಾಂಗವು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ 
ಆಯೋಗ, ನವದೆಹಲಿ ಇವರಿಗೆ ಮನವಿಯನ್ನು ಸಲ್ಲಿಸಬೇಕು. 


ಸಂಖ್ಯೆ: ಹಿಂವಕ-63. ಬಿಪಿಎ. 2018 


y 
(ಹೆಚ್‌. ಆಂಜನೇಯ) 
ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚೆವರು. 


